ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 
ಕೆ. ಎಸ್‌. ಎಸ್‌. ಐ.ಡಿ.ಪಿ/ಕೆ. ಐ. ಎ.ಡಿ.ಬಿ ಸಂಸ್ಥೆಗಳು ಅಭಿವೃದ್ಧಿಪಡಿಸಿರುವ ಕೈಗಾರಿಕಾ ವಸಹಾತುಗಳ ಕುರಿತು 
ಶ್ರೀ ಪಿ. ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) - 
706 (851) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕೆ. ಎಸ್‌. ಎಸ್‌. ಐ.ಡಿ. ಪಿ./ಕೆ. ಐ. ಎ. ಡಿ. ಬಿ. ಸಂಸ್ಥೆಗಳು ಅಭಿವೃದ್ಧಿಪಡಿಸಿರುವ ಕೈಗಾರಿಕಾ ವಸಹಾತು/ಪ್ರದೇಶಗಳಲ್ಲಿ 
ನಿವೇಶನಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಸಿ.ಪಿ.82, ಸಿ.ಎಸ್‌.ಸಿ.2016, ದಿನಾಂಕ; 05.05.2016ರ ಪ್ರಕಾರ ಹಿಂದುಳಿದ 
ವರ್ಗ, ವರ್ಗ-1, ಪ್ರವರ್ಗ 2ಎ ರವರಿಗೆ ಶೇ. 10%ರ ಮೀಸಲಾತಿ ಪ್ರಕಾರ ಹಂಚಿಕೆ ಮಾಡಲಾಗಿದೆಯೇ; 


(ಆ) ಹಂಚಿಕೆ ಮಾಡಿದ್ದಲ್ಲಿ ಒಟ್ಟು ಉದ್ದಿಮೆದಾರರ ಸಂಖ್ಯೆ ಎಷ್ಟು; (ಜಿಲ್ಲಾವಾರು, ವರ್ಗವಾರು ವಿವರಗಳನ್ನು ನೀಡುವುದು) 
(ಇ) ಹಂಚಿಕೆ ಮಾಡದಿದ್ದಲ್ಲಿ ಕಾರಣಗಳನ್ನು ನೀಡುವುದು; 


(ಈ) ಈ ಆದೇಶದಲ್ಲಿ ತಿಳಿಸಿರುವಂತೆ ಈ ವರ್ಗದ ಉದ್ದಿಮೆದಾರರಿಗೆ ನಿವೇಶನ/ಶೆಡ್‌ಗಳ ಮೊತ್ತವನ್ನು 6 ತ್ರೈಮಾಸಿಕ 
ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆಯೇ; 


(ಉ) ಕಲ್ಪಿಸಿದ್ದಲ್ಲಿ, ರಾಜ್ಯದಲ್ಲಿ ಇದರ ಲಾಭ ಪಡೆದ ಉದ್ದಿಮೆದಾರರ ಸಂಖ್ಯೆ ಎಷ್ಟು? 


